ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 16ನೇ ಮಾರ್ಜ್‌, 2020 


E-Waste ಬಗ್ಗೆ 
ಶ್ರೀ ಕೆ.ಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು):- 
1006 (1216) ಮಾನ್ಯ ಅರಣ್ಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ 


(ಅ) ರಾಜ್ಯದಲ್ಲಿ ಪ್ರತಿ ವರ್ಷ ಉತ್ಪನ್ನವಾಗುವ Wa ಎಷ್ಟು; (ಕಳೆದ 3 ವರ್ಷಗಳ ಸಂಪೂರ್ಣ ಮಾಹಿತಿ 
ನೀಡುವುದು) 


(ಆ) ಸರ್ಕಾರವು ರಾಜ್ಯದಲ್ಲಿ ಮುಂಬರುವ ದಿನಗಳಲ್ಲಿ ಅಂದರೆ ಮುಂದಿನ 10 ವರ್ಷಗಳಲ್ಲಿ ಉತ್ಪಾದನೆ 
ಆಗುವ ್ಕ-Wat ಎಷ್ಟು ಎ೦ದು ಅಂದಾಜಿಸಿದೆಯೇೇ; ವಿವಿಧ ರೀತಿಯ ಉತ್ಪನ್ನವಾದ £-Wast ಸಂಪೂರ್ಣ 
ಮಾಹಿತಿ ನೀಡುವುದು; 


(ಇ) ರಾಜ್ಯದಲ್ಲಿ £-W೩ೀಗೆ ಸಂಬಂಧಿಸಿದಂತೆ ನಿರ್ವಹಣೆ ಮಾಡಲು ಒಂದು ಕಾರಾನೆಯನ್ನು 
ಸ್ಥಾಪಿಸುವ ಉದ್ದೇಶವಿದೆಯೇ; ಇದ್ದಲ್ಲಿ, ಸಂಪೂರ್ಣ ಮಾಹಿತಿ ನೀಡುವುದು; 


Om! 


(ಈ) ರಾಜ್ಯ ಸರ್ಕಾರವು ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಇಲಾಖೆಯ ಮುಖೇನ ಉತ್ಪನ್ನವಾದ 
E-Waste ನ್ನು ಉಪಯುಕವಾಗಿ ಬಳಸಲು ಯಾವುದಾದರೂ ಯೋಜನೆಯನ್ನು ರೂಪಿಸುವ ಚಿಂತನೆ 
ಇದೆಯೇ; ಇದ್ದಲ್ಲಿ, ಪೂರ್ಣ ಮಾಹಿತಿ ನೀಡುವುದು; 


nm! 


(ಉ) ರಾಜ್ಯದಲ್ಲಿ ಪ್ರತಿ ವರ್ಷವೂ ಉತ್ಸ್ಪನ್ನವಾಗುತ್ತಿರುವ £-೩ೀೀ ನ್ನು ಶೇಖರಿಸುವ ರಟumpಗ ಳard ಗಳನ್ನು 
ಗುರುತಿಸಲಾಗಿದೆಯೇ; 


(ಊ) ರಾಜ್ಯದಲ್ಲಿ ಪ್ರತಿ ವರ್ಷ ಉತ್ಪತ್ತಿಯಾಗುವ ೬ Wಹೀನಲ್ಲಿ ಎಷ್ಟು ಪ್ರಮಾಣದ £-Wೀೀಗಳನ್ನು 
ಮರುಬಳಕೆಗೆ ಬಳಸಲಾಗುತ್ತಿದೆ ಮತ್ತು ಎಷ್ಟು ಪ್ರಮಾಣದ £-Waೀೀಅನ್ನು Dumping ್ಗardನಲ್ಲಿ 
ಹಾಕಲಾಗುತ್ತಿದೆ; (ಸಂಪೂರ್ಣ ಮಾಹಿತಿ ನೀಡುವುದು) 


(ಯ) ರಾಜ್ಯ ಸರ್ಕಾರವು ್ಕ-w೩ತೀ ನಿರ್ವಹಣೆಗೆ ಗ್ರಾಮ ಪಂಚಾಯಿತಿ ಮಟ್ಟಿದಿಂದ ಮಹಾನಗರ 
ಪಾಲಿಕೆವರೆಗಿನ ಸಂಬಂಧಪಟ್ಟಿ ಅಧಿಕಾರಿಗಳಿಗೆ ಮತ್ತು ಚುನಾಯಿತ ಪ್ರತಿನಿಧಿಗಳಿಗೆ ತರಬೇತಿ ನೀಡುವ 
ಕಾರ್ಯಕ್ರಮವನ್ನು ಹಮ್ಮಿಹೊಳ್ಳುವ ಚಿ೦ತನೆಯಲ್ಲಿದೆಯೇ? (ಸಂಪೂರ್ಣ ಮಾಹಿತಿ ನೀಡುವುದು) 


